ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರನ್ನೆ ಸಂಖ್ಯೆ 19661324) 
ಸದಸ್ಯರ ಹೆಸರು ಶ್ರ ಆರ್‌ ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ 
[ಕೇಳ 
ಉತ್ತರಿಸಬೇಕಾದ ದಿನಾಂಕ 15-05-2021 
ಉತ್ತರಿಸಬೆಣಾದ ಸಚಿವರು ಪ್ರಾಥಮಿಕ ಮತ್ತು ವೌಢ ಶಿಕಾ ಹಾಗೂ ಸಕಾಲ 
ಸಚಿವರು 
ಪ್ರಶ್ನೆ ಉತ್ತರ 
ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹೌದು, 


ನಡೆಸುತ್ತಿರುವ ಪ್ರಾಥಮಿಕ ,ಪೌಢ ಮತ್ತು ಪದವಿಪೂರ್ವ 
ಕಾಲೇಜುಗಳ ಮಂಜೂರಾತಿ ಅರ್ಜಿ ಶುಲ್ಕ ಸಂಸ್ಕರಣ 
ಶುಲ್ಕ ನವೀಕರಣ ಶುಲ್ಕ ಇತ್ಯಾದಿ ಶುಲ್ಗಗಳಲ್ಲಿ ಶೇಕಡ 
50ರಷ್ಟು ರಿಯಾಯಿತಿಯನ್ನು 2018ರ ಆದೇಶದಲ್ಲಿ 
ರದ್ದುಪಡಿಸಿರುವುದು ನಿಜವೇ; 


ಕರ್ನಾಟಿಕ ಶೈಕ್ಷಣಿಕ ಸಂಸ್ಥೆಗಳ (ಪ್ರಾಥಮಿಕ ಮತ್ತು ಪ್ರೌಢ 
ಶಾಲೆಗಳ ಮಾನ್ಯತೆ ನಿಯಮಗಳು 1999ರನ್ನಯ ಮಾನ್ಯತೆ 
ನವೀಕರಣಕ್ಕೆ ವಿಧಿಸುವ ಸಂಸ್ಕರಣ ಶುಲ್ಕ ಮತ್ತು ಭದ್ರತಾ 
ಠೇವಣಿಗೆ ಸಂಬಂಧಿಸಿದಂತೆ  ದಿನಾಂಕ07-03-2018ರ 
ಅಧಿಸೂಚನೆಯಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಪೂರ್ವ 
ಪ್ರಾಥಮಿಕ, ಪ್ರಾಥಮಿಕ, ಪ್ರೌಢ ಮತ್ತು ಹಿರಿಯ ಪ್ರೌಢ ಶಿಕ್ಷಣ 
ಶಾಲೆಗಳ ಮಾನ್ಯತೆ ನವೀಕರಣ ಮತ್ತು ಅರ್ಜಿ ಸಂಸ್ಕರಣ 
ಶುಲ್ಗ ಹಾಗೂ ಭದ್ರತಾ ಠೇವಣಿಯನ್ನು ಪರಿಷ್ಕರಿಸಲಾಗಿದೆ. 


ಆ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದವರು ನಡೆಸುವ ಶಿಕ್ಷಣ ಸಂಸ್ಥೆಗಳಿಗೆ ಈ 
ಶುಲ್ಕಗಳಲ್ಲಿ 50% ರಿಯಾಯಿತಿ ರದ್ದುಪಡಿಸಿದರೆ ಈ 


ಸಂಸ್ಥೆಗಳು ತುಂಬಾ ಸಂಕಷ್ಟಕ್ಕೊಳಗಾಗುವುದರಿಂದ 
2018ರ ಆದೇಶವನ್ನು ಹಿಂಪಡೆಯಲು 
ಕಮವಹಿಸಲಾಗುವುದೆ; 


ಇ) ಎಸ್‌.ಸಿ.ಪಿ/ಟೆ.ಎಸ್‌.ಪಿ ಹಣದಿಂದ ಹಣ ಹೊಂದಿಸಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶಾಲೆಗಳಿಗೆ 
ಹಿಂದೆ ನೀಡುತ್ತಿದ್ದಂತೆ ಶುಲ್ಗಗಳಲ್ಲಿ 50% 
ರಿಯಾಯಿತಿಯನ್ನು ಮುಂದುವರೆಸಲಾಗುವುದೇ? 


ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ. 


ಇಪಿ 96 ಪಿಜಿಸಿ 2021 


p — ———™ 
ಖ್‌ 
[ ಎಸ್‌.ಸುರೇಶ್‌ ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. , 


